ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಕರಾಣಟಕ ವಿಧಾನ ಪರಿಷತ್ತು 


150 (1242) 


ಸದಸ್ಯರ ಹೆಸರು ಶ್ರೀಮತಿ. ಎಸ್‌.ವೀಣಾ ಅಚ್ಚೆಯ್ಯ 
(ವಿಧಾನಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸುವ ದಿನಾ೦ಕ 07.03.2022 

ಉತ್ತರಿಸುವವರು ಅರಣ್ಯ, ಆಹಾರ, ರ ಸರಬರಾಜು ಮತ್ತು 

ಗ್ರಾಹಕರ ವ್ಯವಹಾರಗಳ ಸಚಿವರು. 

ಅ) | ಕೊಡಗು ಜಿಲ್ಲೆಯ ತಿತಿಮತಿ ಗ್ರಾಮ | ಕೊಡಗು ಜಿಲ್ಲೆ ತಿತಿಮತಿ ಗ್ರಾಮ ಪಂಚಾಯಿತಿ 
ಪಂಚಾಯಿತಿ ವ್ಯಾಪ್ತಿಯ | ವ್ಯಾಪ್ತಿಯಲ್ಲಿ ಬರುವ ಆನೆಚೌಕೂರು ವನ್ಯಜೀವಿ 
ಜೇಣಿಹಡ್ಡು ಗಿರಿಜನರ ಹಾಡಿಯ | ವಲಯದ ಗಡಿ ಭಾಗದಲ್ಲಿ ಮರಪಾಲ ಬ್ರಿಡ್ಡನಿಂದ 
ಸುತ್ತಮುತ್ತಲಿನ ಪ್ರದೇಶದಲ್ಲಿ | ಚೇಣಿಹಡ್ಡು ಗೇಟ್‌ ವರೆಗೆ ರೈಲ್ಮೆ ಬ್ಯಾರಿಕೇಡ್‌ ಕಾಮಗಾರಿ 
ಕಾಡಾನೆಗಳು ಬಾರದ ರೀತಿಯಲ್ಲಿ | ನಿರ್ವಹಿಸಲು ನುರಿತ ತಜ ಅಭಿಯಂತರರಿಂದ ಆ ಸ್ಮ್ಥಳದ 
ಕೋಟ್ಯಾಂತರ ರೂಪಾಯಿ | ಮಣ್ಣಿನ ಮಾದರಿಗೆ ಅನುಗುಣವಾಗಿ ವಿವರವಾದ 
ವೆಚ್ಚದಲ್ಲಿ ಅಳವಡಿಸಲಾಗುತ್ತಿರುವ | ಯೋಜನಾ ವರದಿಯನ್ನು (ಡಿ.ಪಿ.ಆರ್‌) ತಯಾರಿಸಿ 
ರೈಲ್ವೆ ಬ್ಯಾರಿಕೇಡ್‌ | ಕರ್ನಾಟಿಕ ಲೋಕೋಪಯೋಗಿ ಇಲಾಖೆಯ ಮುಖ್ಯ 
ಅವೈಜ್ಞಾನಿಕವಾಗಿರುವುದರಿಂದ, - | ಅಭಿಯಂತರರಿಂದ ತಾಂತಿಕ ಪರಿಶೀಲನೆ ಮಾಡಿಸಿ, 


ಸ್ನಳೀಯರಿಂದ ಪುತಿಭಟನೆ ಹಾಗೂ 
ಪ್ರತಿರೋಧ ಎದುರಾಗುತ್ತಿರುವುದು 


_ಸಕಾಣರದ-ಗಮವಕ್ಕೆ ಬಂದಿದೆಯೇ 


ಮಂಜೂರಾತಿ ಪಡೆಯಲಾಗಿರುತ್ತದೆ. ಟೆಂಡರ್‌ ತಾಂತ್ರಿಕ 
ಹಾಗೂ ಆರ್ಥಿಕ ಬಿಡ್‌ ನಲ್ಲಿ ವಿಜೇತರಾದ ಗುತ್ತಿಗೆದಾರರಿಗೆ 


ಸಾರ್ಯಾದೇಶ-ನೀಡಿ-ಕಾಮಗಾರಿ-ಪ್ರಾರಂಭಿಸಲಾಗಿಡುತ್ತದೆ--- 


ಆದ್ದರಿಂದ ಕಾಮಗಾರಿಯನ್ನು ಅವೈಜ್ಞಾನಿಕ ರೀತಿಯಲ್ಲಿ 
ಪಾರಂಬಿಸಿರುವುದಿಲ್ಲ, ಹಾಗೂ ಕೋಟ್ಯಾಂತರ 
ರೂಗಳನ್ನು ವೆಚ್ಚ ಮಾಡಿರುವುದಿಲ್ಲ. ಆದಾಗ್ಯೂ ಸ್ಥಳೀಯ 
ಜನರ ಅಸಹಕಾರದಿಂದಾಗಿ ಕಾಮಗಾರಿಯನ್ನು ಪೂರ್ಣ 
ಗೊಳಿಸಲಾಗಿರುವುದಿಲ್ಲ. r 


ಬಂದಿದ್ದಲ್ಲಿ, ಅರಣ್ಯ ಇಲಾಖೆಯು 
ಈಗಾಗಲೇ ಆನೆ ಕಂದಕ ತೆಗೆದ 
ಮಾರ್ಗದಲ್ಲಿಯೇ ರೈಲ್ಟೆ ಕಂಬಿ 
ಅಳವಡಿಸದೇ, ಅವೈಜ್ಞಾನಿಕ 
ರೀತಿಯಲ್ಲಿ ಬೇರೆ ಮಾರ್ಗದಲ್ಲಿ 
ಕಾಮಗಾರಿಯನ್ನು 
ಅನುಷ್ಠಾನಗೊಳಿಸುತ್ತಿರುವುದಕ್ಕೆ 
ಕಾರಣಗಳೇಮ; 


ಇ) 


ರೈಲ್ವೆ ಬ್ಯಾರಿಕೇಡ್‌ ಅನ್ನು 
ಅವೈಜ್ಞಾನಿಕ ರೀತಿಯಲ್ಲಿ 
ಅಳಪಡಿಸುತ್ತಿರುವುದರಿಂದ, 

ಚೇಣೆಹಡ್ಡು ಗಿರಿಜನರ ಹಾಡಿಯ 
ಜನರು ಹಲವಾರು ತೊಂದರೆಗಳಿಗೆ 
ಸಿಲುಕುವುದರಿಂದ, ಅದನ್ನು 
ಪೈಬಿಟ್ಟು ಸ್ಥಳೀಯರ ಬೇಡಿಯಂತೆ, 
ಅರಣ್ಯ ಇಲಾಖೆಯು ಈಗಾಗಲೇ 
ಆನೆ - ಕೆಂದಕ ತೆಗೆದ 
ಮಾರ್ಗದಲ್ಲಿಯೇ ರೈಲ್ಕೆ ಕಂಬಿ 
ಅಳವಡಿಸಲು ಕೂಡಲೇ ಕ್ರಮ 


ಕೈಗೊಳ್ಳಲಾಗುವುದು? 


ಆನೆಚೌಕೂರು ವನ್ಯಜೀವಿ ವಎಡುದ ಜೀಣಿಹಡ್ಡು ಮತ್ತು 
ಆಯಿರ ಹೊಸಹಳ್ಳಿಯ ಹಾಡಿಗಳ ಪಕ್ಕದ ಅರಣ್ಯದ ' 
ಗಡಿಯಲ್ಲಿಯೇ  ಮರಪಾಲ ಸೇತುವೆಯಿಂದ ಕೆ.ಎಂ. 
ಕೊಲ್ಲಿಯವರೆಗೆ 2.56 ಕಿ.ಮೀ. ಮತ್ತು ಚೇಣಿಹಡ್ಡು ಗೇಟ್‌ 
ವಿಂದ ಮರಪಾಲ ಸೇತುವೆವರೆಗೆ 0.845 ಕಿ.ಮೀ. ಉದ 
ರೈಲ್ವೆ ಬ್ಯಾರಿಕೇಡ್‌ ಅನ್ನು ವಿವರವಾದ ಯೋಜನಾ ಬರದಿ 
(ಡಿ.ಪಿ.ಆರ್‌) ಪ್ರಕಾರ ನಿರ್ಮಿಸಲು ಯೋಜಿಸಲಾಗಿತ್ತು. ಈ 
ಎರಡು ಹಾಡಿಗಳ ಸುತ್ತಲೂ ಈಗಾಗಲೇ ಆನೆ ನಿರೋಧಕ 
ಕಂದಕಗಳನ್ನು ನಿರ್ಮಿಸಲಾಗಿತ್ತು. ರೈಲ್ವೆ ಬ್ಯಾರಿಕೇಡ್‌ 
ಮಾಡಲು ಉದ್ದೇಶಿಸಿದ್ದ ಈ ಪ್ರದೇಶದ ಮಾರ್ಗದಲ್ಲಿ ' 
ಈಗಾಗಲೇ ನಿರ್ಮಿಸಿದ್ದ ಆನೆ ನಿರೋಧಕ ಕಂದಕಗಳು 
ದ್ದು, ಕೆ.ಎಂ.ಕೊಲ್ಲಿ ಭಾಗದಲ್ಲಿ 2564 ಕಿ.ಮೀ. ರೈಲ್ವೆ 
ಬ್ಯಾರಿಕೇಡ್‌ ನಿರ್ಮಾಣ ಕಾಮಗಾರಿ ಪೈಕಿ 0.250 ಕಿ.ಮೀ. 
ಕಾಮಗಾರಿ ಪೂರ್ಣಗೊಂಡ ನಂತರ ಚೀಣಿಹಡ್ಡು ಹಾಗೂ 
ಆಯಿರ  ಹೊಸಹಳ್ಳಿಯ ಗಿರಿಜನರಿಂದ ಪ್ರತಿಭಟಣೆ 
ಉಂಟಾಗಿರುತ್ತದೆ. ಆದಕಾರಣ ಈ ಹಂತದಲ್ಲಿ 
ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕಾಗಿರುತ್ತದೆ. 


+ 


"ಮುಂದುವರೆದು, ಜೀಣಿಹಡ್ಡು ಗೇಟ್‌ ಪಿಂದ' ಮರಠಪಾಲ 
ಸೇತುಬಿವರೆಗೆ ಅಠಣ್ಯ 'ಪುಡೇಶದ -ಸುತ್ತಲೂ ಆನೆಗಳು 
ಅರಣ್ಯ ಪ್ರದೇಶದಿಂದ ಹೊರಬರದಂತೆ. ತಡೆಯಲು 
ತಯಾರಿಸಲಾದ ಯೋಜನಾ-ವಠದಿಯನ್ವಯ.(ಡಿ.ಪಿ.ಆರ್ಸ್‌. | 
೧845 ಕಿ.ಮೀ. ರೈಲ್ವೆ ಬ್ಯಾರಿಕೇಡ್‌ ಕಾಮಗಾರಿಯನ್ನು 
ಅರಣ್ಯ ಗಡಿ ಪ್ರದೇಶದ 'ಉದಕ್ಕೂ ನಿರ್ಮಿಸಲು 
; ಉದ್ದೇಶಿಸಲಾಗಿತ್ತು. ಹಾಡಿಯಲ್ಲಿ ವಾಸಿಸುತ್ತಿರುವ ಜನರು 
ರೈಲ್ವೆ ಬ್ಯಾರಿಕೇಡ್‌ ಅನ್ನು ಹಾಡಿಯ ಹಿಲಭಾಗದ'ಅರಣ್ಯ | 
ಪ್ರದೇಶದೊಳಗೆ ಈಗಾಗಲೇ ಇರುವ ಆನೆ ತಡೆ ಕಂದಕ 
ನಿರ್ಮಾಣದ ಪ್ರದೇಶದಲ್ಲಿಯೇ ಮಾಡುವಂತೆ ಪುತ್ತು 
ಅರಣ್ಯದ ಗಡಿ ಉದ್ದದ ಪ್ರದೇಶದಲ್ಲಿ. 
| ನಿರ್ನ್ಮಿಸಬಾರದೆಂದು ಒತ್ತಾಯಿಸಿರುತ್ತಾರೆ. | 


ಸ್ಮಳೀಯ ಜನಪ್ರತಿನಿಧಿಗಳು, ಕಾಫಿ ಬೆಳೆಗಾರರು, ರೈತರು 
ಮತ್ತು ಸಾರ್ವಜವಿಕರು ಹಾಗೂ ಇಲಾಖೆಯ ಅಧಿಕಾರಿಗಳು 
ಇಲಾಖೆಯು ಕಾಮಗಾರಿಯನ್ನು ಪೂರ್ಣಗೊಳಿಸಲು 
ಅನುವು ಮಾಡಿಕೊಡುವಂತೆ ಗಿರಿಜನರಿಗೆ ಮನವೊಲಿಸಲು 
ಪ್ರಯತ್ನಿಸಿರುತ್ತಾರೆ. ಆದಾಗ್ಯೂ, ಹಾಡಿಯ ಗಿರಿಜನರು 


ಅದನ್ನು ಒಪ್ಪದೇ ಕಾಮಗಾರಿಯನ್ನು | 
ಅಮಹ್ಠಾನಗೊಳಿಸಲು ಇಲಾಖೆಗೆ ಸಹಕಾರ 
ನೀಡಿರುವುದಿಲ್ಲ. 


ರೈಲ್ನೆ ಬ್ಯಾರಿಕೇಡ್‌ ಕಾಮಗಾರಿಯು ಖಾಯಂ/1ಶಾಶ್ವತ 
ನಿರ್ಮಾಣವಾಗಿದ್ದ ಈ ಕಾಮಗಾರಿಯನ್ನು ಅರಣ್ಯ 
ಪುದೇಶದ 'ಗಡಿಯುದ್ದಕ್ಕೂ ನಿರ್ಮಿಸಬೇಕಾಗಿದ್ದು, ಅರಣ್ಯ ;. 
ಪ್ರದೇಶದ ಒಳಭಾಗೆದಲ್ಲಲ್ಲ. ಆದಾಗ್ಯೂ ಹಾಡಿಯೊಳಗೆ 
ಬೆಳೆ ಹಾನಿಯನ್ನು ತಪ್ಪಿಸಲು ಇನ್ನು ಮುಂದೆ ಹಾಡಿಯ 
ಸುತಲು ಈಗಾಗಲೇ ಇರುವ ಆನೆ ತಡೆ ಕಂದಕಗಳನ್ನು 
ಬಲಪಡಿಸಲಾಗುವುದು ಹಾಗೂ ಅವಶ್ಯವಿದ್ದಲ್ಲಿ 
ಸೌರತಂತಿ ಬೇಲಿಯನ್ನು ನಿರ್ಮಿಸಲಾಗುವುದು. 


ಸಂಖ್ಯ: ಅಪಜೀ 40 ಎಫ್‌ಡ'ಬ್ಲ್ಯ್ಯೂಎಲ್‌ 2022 


(ಉಮೇಶ್‌/ಬ್ರಿ ತಿ) 
ಅರಣ್ಯ, ಆಹಾರ, ರಿಕ ಸರಬರಾಜು 
ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು 


